ಸದನದಲ್ಲಿ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


1.ಚುನಾಯಿತ ಪ್ರತಿನಿಧಿಗಳ ಶಿಷ್ಠಾಚಾರದ ಬಗ್ಗೆ 


ಶ್ರೀ ಆಯನೂರು ಮಂಜುನಾಥ್‌ (ಪದವೀಧರರ ಕ್ಷೇತ್ರ) - 


121 (621) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಸಿಬ್ಬಂದಿ ಮತ್ತು ಆಡಳಿತ ಸುಧರಣೆ ಇಲಾಖೆಯು ಚುನಾಯಿತ ಪ್ರತಿನಿಧಿಗಳ ಶಿಷ್ಠಾಚಾರ ಕುರಿತಂತೆ ಅನೇಕ 
ಸುತ್ತೋಲೆಗಳನ್ನು ಹೊರಡಿಸಿರುವುದು ನಿಜವೇ; 


(ಆ) ಹಾಗಿದ್ದಲ್ಲಿ, ಶಿಷ್ಠಾಚಾರ ಉಲ್ಲಂಘನೆಯ ಪ್ರಕರಣಗಳು ಮರುಕಳಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಬಂದಿದ್ದಲ್ಲಿ, ಶಿಷ್ಠಾಚಾರ ಉಲ್ಲಂಘಿಸಿದ ಅಧಿಕಾರಿಗಳ ಮೇಲೆ ಕೈಗೊಂಡ ಕಾನೂನು ಕ್ರಮಗಳೇನು ; 


(ಈ) ಶಿಷ್ಠಾಚಾರ ಉಲ್ಲಂಘನೆಯಂತಹ ಮುಜುಗರ ಹಾಗೂ ಅಪಮಾನದ ಪ್ರಸಂಗಗಳಿಂದ ಶಾಸಕರನ್ನು ರಕ್ಷಿಸಲಾಗುವುದೇ ; 


(ಉ) ಹಾಗಿದ್ದಲ್ಲಿ, ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ? 


